ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 231219) 
ಮಾನ್ಯ ಸದಸ್ಯರ ಹೆಸರು ಶ್ರೀ ಸುನೀಲ್‌ ಸುಬ್ರಮಣಿ ಎಂಪಿ 
(ಸ್ಲಳೀಯ ಸಂಸ್ಥೆಗಳ ಕ್ನೇತು 
ಉತ್ತರಿಸುವ ದಿನಾಂಕ 09/12/2020 
ಉತ್ತರಿಸುವ ಸಚಿವರು ಮಾನ್ಯ ಉಪ ಮುಖ್ಯ ಮಂತ್ರಿಗಳು, 
' ಲೋಕೋಪಯೋಗಿ ಇಲಾಖೆ. 
ery ' 
ತ ಪ್ರಶ್ನೆ ಉತ್ತರ 
ಅ) | ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿಯಿರುವ | ಪ್ರಸಕ್ತ. ಸಾಲಿನ ಮಳೆಯಿಂದಾಗಿ ಕೊಡಗು ಜಿಲ್ಲೆ 


] ಬರೆ/ಗುಡ್ಡವು 
| ಸರ್ಕಾರದ 

| ಬಂದಿದ್ದಲ್ಲಿ, ಸರ್ಕಾರ ಕೈಗೊಂಡ ಪರಿಹಾರ 
1 ಕ್ರಮಗಳೇನು (ವಿವರ ನೀಡುವುದು) 


ಜಿಲ್ಲಾಧಿಕಾರಿಗಳ ಕಛೇರಿ ಪಕ್ಕದಲ್ಲಿನ 
ಕುಸಿತವಾಗಿರುವುದು 
ಗಮನಕ್ಕೆ ಬಂದಿದೆಯೇ; 


ಮಡಿಕೇರಿಯಲ್ಲಿಯಿರುವ ಜಿಲ್ಲಾಧಿಕಾರಿಗಳ ಕಛೇರಿ 
ಪಕ್ಕದಲ್ಲಿ ಗುಡ್ಡದ ಬರೆಯು ಕುಸಿದಿರುವುದು 
ಸರ್ಕಾರದ ಗಮಸಕ್ತೆ ಬಂದಿದ್ದು. ತಾತ್ಕಾಲಿಕ 
'ಮುಂಜಾಗ್ರತ ಕ್ರಮಗಳನ್ನು ಕೈಗೊಳ್ಳಲಾಗಿರುತ್ತದೆ. 


ಪ್ರಸ್ತುತ, ಶಾಶ್ವತ ಕ್ರಮಪಾಗಿ Retaining Wall 
ನಿರ್ಮಾಣ ಹಾಗೂ. ಕೂಡು ರಸ್ತೆ ನಿರ್ಮಾಣ 
ಕಾಮಗಾರಿಯನ್ನು ರೂ. 70000 ಲಕ್ಷಗಳೆ ಅಂದಾಜು 
ಮೊತ್ತದಲ್ಲಿ ಟೆಂಡರ್‌ ಮುಖಾಂತರ ಕೈಗೊಂಡಿದ್ದು, 
ಕಾಮಗಾರಿಯು ಪ್ರಗತಿಯಲ್ಲಿರುತ್ತದೆ. 


ಆ) 


ಇಲ್ಲಿನ ಪ್ರದೇಶವನ್ನು ಸರಿಪಡಿಸಲು 
ಬಿಡುಗಡೆಯಾದ ಮತ್ತು ಖರ್ಚಾದ 
ಅನುದಾನ ಎಷ್ಟು: (ವಿವರ ಟದಗಸುವಧು) 


ಸದರಿ ಕಾಮಗಾರಿಗೆ ಆದೇಶ ಸಂಂ೦ಇ122 
ಡಬ್ಬ್ಯ್ಯೂಬಿಆರ್‌ 2015, ದಿ:21/05/2019 ರಲ್ಲಿ ಲೇಕ್ಯ 
ಶೀರ್ಷಿಕ್‌ .4059-80-051-0-42, 386 ಅಡಿಯಲ್ಲಿ 
ಅಂದಾಜು ಮೊತ್ತ ರೂ. 700.00 ಲಕ್ಷಗಳಿಗೆ ಕಂದಾಯ 
ಇಲಾಖೆಯು ಆಡಳಿತ" ಅನುಮೋದನೆ. 
ನೀಡಿದ್ದು ಈವರೆಗೂ ಅನುದಾನ ಬಿಡುಗಡೆ 
ಯಾಗಿರುವುದಿಲ್ಲ. 


ಇ) 


ಮುಂದಿನ ದಿನಗಳಲ್ಲಿ ಗುಡ್ಡ ಕುಸಿತ 
ಪ್ರಕರಣಗಳನ್ನು ಸರ್ಕಾರ ಕೈಗೊಂಡ 
ಕ್ರಮಗಳಾವವು?( ವಿವರ ಒದಗಿಸುವುದು. 


ಗುಡ್ಡ ಕುಸಿತ ಪ್ರಕರಣಗಳನ್ನು ತಪ್ಪಿಸಲು ಭೂ ಮತ್ತು 
ಗಣಿ ವಿಜ್ನಾನ ಇಲಾಖೆಯ ವತಿಯಿಂದ ಪರಿಶೀಲಿಸ 
ಬಹುದಾಗಿರುತ್ತದೆ. 


ಸಂಖ್ಯೆ: ಲೋಇ 38 ಬಿಎಲ್‌ ಕ್ಯೂ 2020 


— 


ಗೋವಿಂದ ಖ್ಯ ಕಾರಜೋಳ) 
ಉಪ್ಪ ಪಯ ಮಂತಿಗಳು, 
ಲೋಕೋಪಯೋಗಿ ಇಲಾಖೆ. 


